ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 381 

ಸದಸ್ಯರ ಹೆಸರು ಶ್ರೀ ಕೆ. ಗೋವಿಂದರಾಜ್‌ (ವಿಧಾನ ಸಭೆಯಿಂದ 

ಚುನಾಯಿತರಾದವರು) 

ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 

" ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 

ಉತ್ತರಿಸಬೇಕಾದ ದಿನಾಂಕ 11/12/2020 

ಕ್ತ ಉತರ 

ಸಂ. ಪಶ್ನೆ p . 

ಅ. [ರಾಜ್ಯದಲ್ಲಿ ಅಂಗನವಾಡಿಗಳ ಮೂಲಕ |ಸರ್ಯ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ | 
ಗರ್ಭಿಣಿ, ಬಾಣಂತಿಯರಿಗೆ ಪೌಷ್ಠಿಕ ಆಹಾರ | ರಾಜ್ಯದಲ್ಲಿ ಸ್ಥಾಪಿಸಲಾಗಿರುವ 137 
ಧಾನ್ಯಗಳನ್ನು ಪೂರೈಸುವ ಸಂಸ್ಥೆಗಳು ಎಂ.ಎಸ್‌.ಪಿ.ಟಿ. ಸಿ. ಗಳು ಅಂಗನವಾಡಿಗಳ 
ಯಾವುವು; (ವಿವರ ಒದಗಿಸುವುದು) ಮೂಲಕ ಕೇಂದ್ರದ ಫಲಾನುಭವಿಗಳಿಗೆ, 


ಗರ್ಭಿಣಿ, ಬಾಣಂತಿಯರಿಗೆ ಪೌಷ್ಠಿಕ ಆಹಾರ 
ಧಾನ್ಯಗಳನ್ನು ಪೂರೈಸುತ್ತಿವೆ. 


ಆ.'|ಕಳೆದೆ 3 ವರ್ಷಗಳೆ ಅವಧಿಯೆಲ್ಲಿ 


ಅಂಗನವಾಡಿ ಕೇಂದೆಗಳಿಗೆ ,- ಸರಬರಾಜು 
ಪೂರೈಸಲಾದ ಆಹಾರ ಧಾನ್ಯಗಳು, ಮಾಡುವ ಆಹಾರ ಧಾನ್ಯಗಳು ಜೆಲ್ಲೆಯಿಂಧ 
ಒದಗಿಸಲಾದ ಅನುದಾನ, ವೆಚ್ಚ ಎಷ್ಟು; (ಪ್ರತ್ಯೇಕ | ಜಿಲ್ಲೆಗೆ ವ್ಯತ್ಕಾಸವಾಗುತ್ತದೆ. ಸಾಮಾನ್ಯವಾಗಿ. 
ಮಾಹಿತಿಯನ್ನು ವರ್ಷವಾರು, ಜಿಲ್ಲಾವಾರು ರಾಜ್ಯದಲ್ಲಿ ' ಅಂಗನವಾಡಿ ಕೇಂದಗಳಿಗೆ 
ಒದಗಿಸುವುದು) ನ್ಯೂಟಿಮಿಕ್ಸ್‌, ಹೆಸರುಬೇಳೆ, ಶೇಂಗಾಬೀಜ, 
ಹೆಸರುಕಾಳು, ತೊಗರಿಬೇಳೆ, 


ಒಣಮೆಣಸಿನಕಾಯಿ, ಕಡಲೆಬೇಳೆ, ಬೆಲ್ಲ, ಸಕ್ಕರೆ, 
ಸಾಂಬಾರು ಪೌಡರ್‌, ಡಬಲ್‌ ಫಾರ್ಟಿಫೈಡ್‌ 
ಉಪ್ಪು, ಅಕ್ಕಿ, ಗೋಧಿ, ಎಣ್ಣೆ ಹಾಗೂ 
ಕೋಳಿಮೊಟ್ಟೆಯನ್ನು ಪೂರೈಸಲಾಗುತ್ತಿದೆ. 


ಕಳೆದ 3 ವರ್ಷಗಳ ಅವಧಿಯಲ್ಲಿ 
ಒದಗಿಸಲಾದ ಅನುದಾನ, ವೆಚ್ಚದ 
ಮಾಹಿತಿಯನ್ನು ಅನುಬಂಧದಲ್ಲಿ ಒದಗಿಸಿದೆ. 


2/- 


ಪೂರೈಕೆಯಾಗುತ್ತಿರುವ ಆಹಾರ ಧಾನ್ಯಗಳು 
ಕಲಬೆರಕೆ, ಸಮಯಕ್ಕೆ ಸರಿಯಾಗಿ 
ಪೂರೈಸುವಲ್ಲಿನ ವಿಳಂಬ, ಅವ್ಯವಹಾರಗಳನ್ನು 
ಸರ್ಕಾರ. ಗಂಭೀರವಾಗಿ ಪರಿಗಣಿಸಿದೆಯೇ; 
ಹಾಗಿದ್ದಲ್ಲಿ ನ್ಯೂನತೆ ಸರಿಪಡಿಸಲು 
ಸಂಬಂಧಪಟ್ಟವರ ಮೇಲೆ ಕೈಗೊಂಡ 
ಕ್ರಮಗಳೇನು? (ಪ್ರತ್ಯೇಕ ಸಂಪೂರ್ಣ ಮಾಹಿತಿ 
ಒದಗಿಸುವುದು.) 


ಆಹಾರ ಮತ್ತು ಸುರಕ್ಷತಾ ಆಯುಕ್ತಾಲಯದ 
ವಿಭಾಗ ಮಟ್ಟದ ಆಹಾರ ವಿಶ್ಲೇಷಣಾ 
ಪರೀಕ್ಷಾಲಯದಿಂದ ಆಹಾರ ಪದಾರ್ಥಗಳನ್ನು 
ವಿಶ್ಲೇಷಣೆಗೆ ಒಳಪಡಿಸಿ ತದನಂತರವೇ 
ಅಂಗನವಾಡಿ ಕೇಂದ್ರದ . ಫಲಾನುಭವಿಗಳಿಗೆ 
ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು 
ವಿತರಿಸಲಾಗುತ್ತಿದೆ. 


ಪ್ರತಿ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲಿ 
ರಚಿಸಲಾದ ಬಾಲವಿಕಾಸ ಸಮಿತಿಗಳ ಅಧ್ಯಕ್ಷರು 
1 ಸದಸ್ಯರುಗಳು ಫಲಾನುಭವಿಗಳ ಮನೆಗಳಿಗೆ 


ಭೇಟಿ ನೀಡಿ ಅಂಗನವಾಡಿ ಕೇಂದಗಳಿಂದ 
ಆಹಾರಧಾನ್ಯ, ಹಾಲಿನಪುಡಿ ಮತ್ತು 
ಮೊಟ್ಟೆಗಳನ್ನು ನೀಡಿರುವ ಬಗ್ಗೆ 


ಖಚಿತಪಡಿಸಿಕೊಳ್ಳಲು ಕ್ರಮವಹಿಸಲಾಗಿದೆ. 


[3 


(ಶಶಿ ಅಣ್ಣಾಸಾಜೇಬ್‌ ಜೊಲ್ಲೆ) 


ಸ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತುವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಜಿವರು. 


ಸಂಖ್ಯೆ :ಮಮಇ 235 ಐಸಿಡಿ 2020 


ಅನುಬಂಧ 


ಮಾನ್ಯ ವಿಧಾನ. ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ. ಗೋವಿಂದರಾಜ್‌ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 381 
ಪೂರಕ ಪೌಷ್ಠಿಕ ಆಹಾರ ಕಾರ್ಯಕ್ರಮ ಲೆಕ್ಕಶೀರ್ಷಿಕ:2235-00-101-0-61 (ರೂ. ಲಕ್ಷಗಳಲ್ಲಿ) 


TT 2017-18 2018-159 2019-20 
Ee ಜಿಲ್ಲೆ ನಿಗದಿಪಡಿಸಿದ ಠೆಚ ನಿಗದಿಪಡಿಸಿದ ಷೆಚಿ ನಿಗದಿಪಡಿಸಿದ ವೆಚಿ 
Ks ಅನುದಾನ 4 ಅನುದಾನ ೬ | : ಅನುದಾನ ಈ 
1 ಪಾಗಲಕೋಟೆ Rl Fis] 90596] 76539 ONT WETTED 
5 ಜೆಂಗಳೂರು (ಗ 2471.16[ 2454.50 549351 1989.70| 476000” 120491 
3 [ರಾಮನಗರ 1798.72| 1805.58 2973.06 223136 2982.00 931.61 
7 ಡಂಗಳಾರು (ನ) 9898 6585.76 1098640 6903.27 $150.00] 3189.24 
5 |ಚಿಳಗಾಂ i Tosca 3150988 1600393], 238000) 96415]. 
6 ಬಳಾರಿ 752A 875438 1256971) 872639 1347400] 4622.68 
7[ನೀದರ್‌ 4828.20] 495316 7740.33| 42475 7766.00| 258128 
ಇ ವಿಜಾಪುರ 2107 7277.43] 1078278 7735.26 10818.00| 377339 
ಚಾಮರಾಜನಗರ 2288.48] 2185.21 3541.00| = 2239.37 3552.00 1157.28 
೧ [ಚಕ್ಸಮಗಳೊರು HUN ess) 220251) 350800) 92486 
1 [ಚಿತ್ರದುರ್ಗ 3866.74] 4378.98 6200.85} 4673.50 6221.00 2826.99 
2 ದಕಣ ಕನ್ನಡ 572055 32035 5876.29) 340243 5594.60 1745.47 
5 ದಾವಣಗೆರೆ 62250 4745.20] 29200 53287 6587.00 2500.66 
4 ಧಾರವಾಡೆ 4642.46 4632.42 5184.25 4625.73 7208.00] 2156.74 
= 2871.5 322225 4542.66| 3420.84 455900 173397 
6 ಕಲಬುರಗಿ S628 9456.05 1330475 10899 13350.06| 4529.45 
7 Josano 4437.46] 3282.76 6653.76] 3780.2 6676.00 2659.48 
§ [ನ 3005.52[ 2776.51 4513.44 2806.44 452800] 1554.93 
9 |ಹಾಷೇಕಿ 4901] 49957 6869.24] 494343 OTD ETS 
20 ೂಡಗು 22440 99334 72444] 93554 1730.00 373.93 
21 [ಕೋಲಾರ 407527 262318 667292) 5015.78 6694.00] 1979.60 
22 [ಚಿಕ್ಕಬಳ್ಳಾಪುರ 2735.57 2695.71 4575.71| 3642.92 459000] 1711.32 
23 [ಕೊಪ್ಪಳ 34393 8857 $124.84| 750352 $152.00] 2691.53 
24 ಮಂಡ್ಯ 3261.64] 3252.68 3] 37] 5088.00 1850.42 
35 ಮೈಸೂರು 483287 493591 3 383542) 768100) 28290 
26 ರಾಯಚೂರು 736 Toss] i590SS| 885088) 1244000 158745 
27 [ವಮೊಗ್ಗ 3510.5a[ 2763.70 5388.15 46565 540500 222205) 
28 ತುಮಕೂರು 5089.76] 3597.65 572116] 334510 774700] 2946.58 
CN N- Te ST 3050.66 1878.09 Soeiool 97326) 
5 [ಉತ್ತರ ಕನ್ನಡ 33543 3001 537084) ON TT TET 
ಒಟ್ಟು 9SSS00[ 1202055] 215042.00| 156487.68] 21504200 . 7499370 


